THE BOOK WAS 
DRENCHED 


UNIVERSAL 
LIBRARY 


OU 202291 


4೬೬'1೬೮|] 
IVSHAINN 


ಏಕಪಾತ್ರಾಭಿನಯ ಗಳು, 





ಮಲ್ಲಿಗೇ ಚಪ್ಪರ 
ಮತ್ತು 


ಲಾಯರ ಪ್ರಯಾಣ 


ಮಾರ್‌ ಲಾಭ 


ಲೇಖಕರು 
ಶ್ರೀ " ಷೀರಸಾಗರ ? 


ಪ್ರಕಾಶಕರು 
ಸತ್ಯಶೋಧನ ಪ್ರಕಟನ ಮಂದಿರ, 
ಕೋಟೆ, ಬೆಂಗಳೂರು ನಗರ. 


೧೯೪೬ 


ಒಂದುಪಾತ್ರ, ಒಂದು ರ್ಸೀ ಮತ್ತು ಸುಮಾರು ೨೦ ನಿಮಿಷ 
ವ್ಯಾಪ್ತಿ ಉಳ್ಳ ಈ ಪುಟ್ಟ ನಾಟಕಗಳು ಸ್ವತಂತ್ರ ವಾಗಿಯಾಗಲಿ, 
ಅಥವಾ ಎರಡು ನಾಟಕಗಳ ನಡುವೆ ಆಗಲಿ, ಪ್ರದರ್ಶಿಸುವು 
ದಕ್ಕೆ ಅನುಕೂಲವಾಗಿವೆ. 


ಪ 


ಪ್ರಥಮ ಮುದ್ರಣ ೧,೦೦೦ 


ಬೆಲೆ ಆಣೆ 


`ವಿಶಿಷ್ಟ ಹಕ್ತುಗಳೂ 
ಶ್ರೀ ಕ್ಲೀರಸಾಗರರ ಸ್ವಕೀಯ ಕಾರ್ಯದರ್ಶಿಗಳಾದ 
“ಶ್ರೀ ಬಿ. ಸೀತಾರಾಮ ಶಾಸ್ತ್ರೀ, ಎಂ. ಎ, 
ಚಂದ್ರವಿಹಾರ, ಮೂರನೆಯ ಕ್ರಾಸ್‌, 
ಶೇಷಾದ್ರಿಪುರ, ಬೆಂಗಳೂರು ? 
ಅವರಿಗೆ ಸೇರಿವೆ. 


ಮಲ್ಲಿಗೇ ಚಪರ 


ಈ ನಾಟಕವು ಮೈಸೂರು ಆಕಾಶವಾಣಿಯ ೪-೧೧-೧೯೪೪ 
ನೆಯ ಪ್ರಸಾರದಲ್ಲಿ ಬಂದಿದೆ. 


ರಾಯಲ್ಟಿ 
ಪ್ರದರ್ಶನವೊಂಹಕ್ಕೆ ರೂ. ೫ 


ಕಥಾಸಾರಾಂಶ 


ಈ ಸ್ರಹಸನದಲ್ಲಿ, ಕಲ್ಲಿಗೆ 
ಬೀಳದ ಮಾವಿನಕಾಯಿ 
ಮಂತ್ರಕ್ಕೆ ಬೀಳುತ್ತದೆ. 


ಬದತೆ 
ps 
ಪಾತ್ರವಿವರ 
ವಸಂತರಾಯ: ಗಂಡುಧ್ವನಿಯನ್ನೂ ಹೆಣ್ಣುಧ್ವನಿಯನ್ನೂ 
ಸಹ ಅನುಕರಿಸಬಲ್ಲ ಯುವಕ. [ಜರತಾರಿ 
ಕಚ್ಚೆಸಂಚೆ, ಸಿಲ್ಕ್‌ ಷರ್ಟ್‌, ಕೈಗಡಿಯಾರ, 
ಶಲ್ಫಿ, ಛತ್ರಿ. ಪೀಸೆ ಇಲ್ಲ.] 
ಸ್ಥಳ 
ವಸಂತರಾಯನ ಮನೆಯ ಮುಂಭಾಗ. ಅದರ ನಕ್ಷೆ ಹೀಗಿಡೆ:- 


ಹ 182 


ಯ ರ ಆ 


is | 


ಅ: ಬೀದಿಯ ಪ್ರವೇಶ. 

ಇ: sgh ನ ಮನೆಯ ಶಲೆಬಾಗಿಲು, ಪ್ರಾರಂಭ 
ದಲ್ಲಿ ಕದ ಮುಚ್ಚಿದ್ದು, 'ಹಿತ್ತಾಳೆಯ ಹೊಣ್ಣೆ “ಚಿಲಕ 
ಕಾಣಿಸುತ್ತಿ ಜೆ. 

ಕ, ಚ: ಕಟ್ಟೆಗಳು. 

ಯ, ರ: ಸ್ಥಳಸಂಕೇತಗಳು, 

ಈ ನಾಟಕದಲ್ಲಿ ಅಲ್ಲಲ್ಲಿ ಕೊಟ್ಟಿರುವ ಅಕ್ಷರ ಸಂಕೇತ 
ಗಳು ಈ ನಕ್ಷೆಗೆ ಅನ್ವ ಯಿಸುತ್ತ ವೆ. 
ಕಾಲ 
ಚೈತ್ರದ ಹುಣ್ಣಿಮೆ. ಅರ್ಧರಾತ್ರಿ. 


ಮಲ್ಲಿಗೇ ಚಪ್ಪರ 





[ಶೆಕೆ ಏಳುವುದು] 


ವಸಂತಂಾಯ 


[ ವಸಂತರಾಯನು ಅರ್ಧಮಡಿಸಿದ ಬಲಗ್ಗೇನೇಲೈ, ಮುಚ್ಚಿದ 
ಭತ್ರಿಯನ್ನು ತಗುಲುಹಾಕಿಕೊಂಡು, ಹಿಂದುನರಿಂದಾಗಿ ಪ್ರವೇಶಿಸಿ 
(ಅ), ಎರಡು ಹೆಜ್ಜೆಯಿಟ್ಟು ನಿಂತು, (ಅ) ಬಳಿ, ತೆರೆಯಲ್ಲಿ, 
ಆನಂದರಾಯನು ನಿಂತಿರುವಂತೆ ಭಾನಿಸಿ, ] 
ನಿಲ್ಲೋಣಾಗ್ಲಿ ಆನಂದರಾಯ್ರೇ, ... ಬೆಳದಿಂಗ್ಳಲ್ಲಿ ಮಾತಾಡಿ 
ಕೋತಾ ಭಾಳಾ ದೂರ ಬಂಧಾಗಾಯ್ತು. ನನ್ನನ್ನೇನೋ 
ನಮ್ಮ ಮನೇನಕೆಗೆ ಕರಕೊಂಡು ಬಂದು ಬಿಟ್ಟಿದ್ದೀರಿ. 
ಇಲ್ಲಿಂದ ತಮ್ಮ ಮನೆಗೆ ವಾಪ್ಸು ಹೋಗೋದೂಂದ್ರೆ ಭಾಳಾ 
ದೂರವಾಯ್ತಲ್ಲ ಸ್ವಾಮೀ. ಅರ್ಥರಾತ್ರೀಲಿ ಒಬ್ರೇ ಹೋಗ 
ಬೇಕಲ್ಲಾ ಮುಕ್ಕಾಲು ಮೈಲಿ! ಛಳೀ ಬೇರೆ! ... 
ನಮಸ್ಕಾರ, ಹೋಗ್ಬಿಟ್ಟಿರ್ಕೀರಾ? 

[ಛತ್ರಿಯನ್ನು ಕೈಲಿ ಹಿಡಿದು (ರ) ವರೆಗೆ ಬಂದು, ಮತೆ 
ಬೇಗ (ಅ) ಬಳಿಗೆ ಹೋಗಿ. ] 
ತಾವೇನೂ ಅನುಮಾನ ಇಟ್ಟುಕೋಬೇಡಿ. ಮತ್ತೆ ನಾಳೆ 
ಸಾಯಂಕಾಲ ಖಂಡಿತ ಬರ್ತೀನಿ ನಾಟಕದ ಪ್ರಾಕ್ಟೀಸಿಗೆ, 
ನೆನ್ನೆ ಅಂದರೇ, ....... ಸ್ವಲ್ಪ ಕೆಲಸ ಇತ್ತೂ, ... ಆ ಬೀದೀ 


ಲೀ... ಇವರ ಮನೆಗ್ರೋಗ್ಸೇಕಾಗಿತ್ತೂ ... ಆದ್ರಿಂದ ಬರೋ 
ಕಾಗ್ಗಿಲ್ಲ ಅಷ್ಟೆ. ನಾಳೆ ತಪ್ಪೇ ಬರ್ತೀನಿ. ಅಯ್ಯೋ, ನಾಳೆ 
ಇಲ್ಲ ನಾಳಿದ್ದೇ ನಾಟಕಪ್ರದರ್ಶನ ಇಟ್ಟೊಂಡೂ, ನಾಳೇನೂ 
ಪ್ರಾಕ್ಟೀಸು ಮುಗಿಸದೇ ಇದ್ರೆ ಮರ್ಯಾದೆ ಉಳೀ ಬೇಕೋ 
ಬೇಡವೋ ಸ್ವಾಮೀ? ... ಆದ್ರೇ, ನಾಳೆ ಸ್ವಲ್ಪ ಜಾಗ್ರತೆ 
ಪ್ರಾರಂಭ ಮಾಡೋಣ ; ಇಲ್ದೇ ಇದ್ರೆ ತುಂಬಾ ಹೊತ್ತಾಗಿ 
ಬಿಡುತ್ತೆ. ನೋಡಿ ಈ ದಿನ್ಸ ಎಸೊತ್ತಾಗಿಬಿಟ್ನಿದೆ! 
0೦ [4 
[ ಕೈಗಡಿಯಾರ ಸೋಡಿಕೊಂಡು, ] ಎ. ಈಗ ಎಷ್ಟು ಘಂಟಿ 
ಗೊತ್ತಿದೆಯೇ ಸ್ವಾಮೀ? ಅರ್ಥರಾತ್ರೀ ಮೇಲೆ ಅರ್ಧಘಂಟಿ 
ನಾವು ಪ್ರಾಕ್ಟೀಸು ಪ್ರಾರಂಭ ಮಾಡಿದಾಗ ಎಂಟು ಘಂಟಿ, 
'ಇಷ್ಟಾಗೀ ಐದನೇ ಅಂಕ ಪ್ರಾಕ್ಟೀಸು ಮಾಡೋದಕ್ಕಾಗ್ಲೇ 
ಇಲ್ಲ ಈ ಹೊತ್ತು! ಅದನ್ನೂ ಮಾಡಿದ್ರೆ, ಬೆಳಗಿನರುಾವ 
ಎರಡು ಫಂಟೆಗಾದ್ರೂ ಮುಗೀತಾ ಇತ್ತೋ ಇಲ್ವೋ | ಆದ್ದ 
ರಿಂದ, ನಾಳೆ ಸಾಯಂಕಾಲ ನಾಲಕ್ಕಕ್ಕೇ ಪ್ರಾರಂಭ ಮಾಡಿ 
ಬಿಡೋಣ, ಹಾಗಂತ ದಯನಿಟ್ಟು ಎಲ್ರಿಗೂ ತಿಳಿಸಿಬಿಡ್ತೀ 
ರಾ SE ಆಂ ,,.... ಊಂ, ಅಪ್ಪಶ್ಚಶ್ಚಶ್ಚಶ್ಚ, 
ನಮಸ್ಕಾರ ಸ್ವಾಮೀ, 


[ (ರೆ) ವರೆಗೆ ನಿಧಾನವಾಗಿ ಬಂದು, ಮತ್ತೆ ಏನನ್ನೋ ನೆನೆಸಿ 
ಕೊಂಡು; ಗಟ್ಟಿಯಾಗಿ, ] 


ಆನಂದ್ರಾಯ್ರೇ, .... [ (ಅ) ಕಡೆಗೆ ಒಂದು ಹೆಜ್ಜೆಯಿಟ್ಟು, ಗಟ್ಟ 
ಯಾಗಿ] ನಾ ಹೇಳಿದ್ದು ಜ್ಞ್ಞಾಸಕ ಇರುತ್ತೋ? ನಾಳಿದ್ದು 


ನನ್ನ ವೇಷಕ್ಕೆ ಒಂದು ಒಳ್ಳೇ ಸೀಕೆ, ಒಂದು ಜೊತೆ 
ಲೌಲಕ್ಕೂ ನೋಡೀ ಸ್ವಾಮೀ... ಮರೀಬೇಡೀ .... 

[ (ರ) ಎಂಬಲ್ಲಿ ನಿಂತು, (ಇ) ಬಾಗಿಲಕಡೆ ಎರಡುಸಲ ನೋಡಿ, 
ಯೋಚನೆಯಿಂದ ಕೈಗಡಿಯಾರ ನೋಡಿಕೊಳ್ಳುತ್ತ ಹುಬ್ಬು 
ಮೇಲಕ್ಕೆತ್ತಿ, 
ಅರ್ಧರಾತ್ರೀ ಅಗ್ಟೋಗಿದೆಯಲ್ಲಾ ೬. ಮನೇವರೆಗೇನೋ 
ಬಂದದ್ದಾಯ್ತೂ ಊ .... ಈಗ ಒಳಕ್ಟೋಗೋಧ್ಯಾಗೇ ಕ 
ಮೊನ್ನೇ ರಾತ್ರೀತಾನೇ ರಾದ್ಧಾಂತಾಮಾಡಿ, "ಇನ್ನುಮೇಲೆ 
ಹೊತ್ತುಮೀರಿ ಮನೆಗೆ ಬರೋಲ್ಲಾ' ಅಂತ ಭಾಷೆ ತಕ್ಕೊಂಡು 
ಬಾಗಿಲು ತೆಗೆದಿದ್ದು! ಆ ಸಿಟ್ಟು ಅವಳಿಗಿನ್ನೂ ಇಳಿದಿಲ್ಲ. 
ಮಾತಾಡ್ಸೋಜೀ ಕೈಬಿಟ್ಟಿದ್ದಾಳೆ! ಈ ರಾತ್ರೀನೂ ಹೊತ್ತೂ 
ಗ್ಹೋಯ್ತಲ್ಲಾ ಈ ನಾಟಕದ ಪ್ರಾಕ್ಟೀಸೂ! ಈಗೇನು 
ಬಾಗಿಲು ತೆಗೀತಾಳೋ, ತೆಗ್ಯೋದೇ ಇಲ್ವೋ | 

[ ಮೆಲ್ಲನೆ ಹೆಜ್ಜೆ ಇಟ್ಟುಕೊಂಡು ಹೋಗಿ, (ಇ) ಬಾಗಿಲನ್ನು 
ಒತ್ತಿ ನೋಡಿ, ಅಲ್ಲೇ ಸಕ್ಕದಮೇಲೆ ನಿಂತು,] 
ಭದ್ರವಾಗಿ ಹಾಕಿಬಿಟ್ಟಿದಾಳೆ! ... [ಸ್ಪಲ್ಪ ಕೆಮ್ಮಿ] .., 
ಉಹುಂ, .... [ ಧೈರ್ಯ ತಂದುಕೊಡು ಬಾಗಿಲಮೇಲೆ ಬೆರಳಿನಿಂದ 
ಟಿಕಟಿಕ ಶಬ್ದಮಾಡಿ, ]. ಸಿಟ್ಟು ಬಂದಿದೆ! .., [ ಮೃದು 
ನಾಗಿ] ಕುಸುಮಾ, ... ... [ಇನ್ನು ಸ್ವಲ್ಪ ಗಟ್ಟಿಯಾಗಿ, ] 
ಕುಸುಮಾ, 

[ ಹತಾಶನಾಗಿ (ಯ) ಎಂಬಲ್ಲಿಗೆ ಬಂದು, ] 
ಏನ್ಮಾಡೋದೀಗಾ ! ನಿದ್ದೇನೇ ಹೋಗಿಬಿ್ಟಿದಾಳೋ 
ನಿನೋ | 


೧೦ 


[ ಮತ್ತೆ (ಇ) ಬಾಗಿಲ ಬಳಿ ಹೋಗಿ, ] 


ನಿಶ್ಚೇಹೋಗಿದೀಯೇನೇ? ... ನಾನ್ಸಂದಿದೀನಿ ಏಳೇ... 
ಬಾಗ್ಲು, ಬಾಗ್ಲೂ ... ಜವಾಬೇ ಇಲ್ವಲ್ಲಾ ! ಎದ್ದಿದೀಯಾ? 
(ಬಬೂ [ ಬಾಗಿಲನ್ನು ದಬದಬ ಹೊಡೆಯುವನು.] ... ಹಾಗಾ 
ದ್ಮೇಲೆ ಎದ್ದೇ ಇದಾಳೇಂತ ಆಯ್ತು! ... ನಿನ್ನ ದಮ್ಮಯ್ಯ 
ಕುಸುಮಾ, ಈ ಹೊತ್ತೊಂದಿವ್ಸ ಬಾಗಿಲು ತೆಗೀ, ಇನ್ಮೇಲೆ 
ಹೀಗ್ಮಾಡೋದಿಲ್ಲಾ .-. ಜವಾಬನ್ನಾ ಕೊಡೇ ... ಆಂ? 
ಎ. ಏನಂದೇ? ... “ಅವಳ ಮನೆಗೇ ಹೋಗೀ”! 
ಚನ್ನಾಯ್ತು ! ಇಷ್ಟನುಮಾನ ಆದ್ರೆ ಹ್ಯಾಗೇ?.... ನಿಜವಾಗೂ 
ನಾಟಕದ ಪ್ರಾಕ್ಟೀಸಿಗೇ ಹೋಗಿದ್ದದ್ದು ಕುಸುಮಾ, ಆನಂ 
ದ್ರಾಯ್ರೂ ಜೊತೇಲಿ ಇಲ್ಲೇವರೆಗೂ ಬಂದಿದ್ರು. ಒಳಗೆ 
ಬಂದ್ಮೇಲೆ ಎಲ್ಲಾ ಹೇಳ್ತೀನಿ. ಭಾಳಾ ಛಳಿ ಇಲ್ಲಿ ಬೇಕಾದ್ರೆ 
ಬಂದು ನೋಡು, 

[ ಮುಂದಕ್ಕೆ ಬಂದು ಶತಪಥ ಹಾಕುತ್ತ, ] 
ಒಂದೇ ಹಠ ಹಿಡಿದುಬಿಟ್ಟದಾಳಲ್ಲಾ, ಈಗೇನ್ಮಾಡೋದೂ? 
ಹ ಚತುರೋಪಾಯಗಳನ್ನೂ ಮಾಡಿ ನೋಡೋಣ. 
ಸಾನೋಪಾಯ ಫಲಿಸಲಿಲ್ಲ. ಇನ್ನು ದಾನೋಪಾಯ ... 

[ (ಇ) ಬಾಗಿಲ ಬಳಿಗೆ ಹೋಗಿ, ] 

ಅಲ್ಲಾ, ಕಸೂತಿದಾರ ಬೇಕೂಂದ್ಯಲ್ಲೇ .... ಇಗೋ ನೋಡು 
ತಂದಿದೀನಿ, ಒಂದು ಪೆಟ್ಟಿಗೆ ತುಂಬಾ!... ಹ್ಯಾಗಿದೇಂತೀ 
ಬಣ್ಣಾ! ... ಆಂ? ... ನಿಂಗೇನೂ ಬೇಡವೇ... ಬಿಡು 
ಹಾಗಾದ್ರೆ .... 


೧೧ 


[ ಈಚೆ ಬಂದು, ] 
ಬಾಗಿಲು ತೆಗೀಲೇವೊಲ್ಲಳಲ್ಲಾ | ... ಇನ್ನು ಭೇದೋಪಾಯ 
ಮಾಡಿ ನೋಡೋಣ. 

[ (ಇ) ಬಾಗಿಲ ಬಳಿಗೆ ಹೋಗಿ, ] 

ಕಸೂತಿದಾರ ಎಲ್ಲ ನನ್ನ ತಂಗೀಗೇ ಕೊಬ್ಬಿ ಡ್ಲೋ ಹಾಗಾದ್ರೇ? 
ಆಂ? .., ಕೊಟ್ಚಿಡೀಂದ್ಯಾ? ... 

[ ಈಚಿ ಬಂದು, ] 
ಸರಿ ಹಾಗಾದ್ರೆ -- ದಂಡಂ ದಶಗುಣಂ ಭವೇರ್ಶ', 

[ (ಇ) ಬಾಗಿಲ ಬಳಿಗೆ ಹೋಗಿ, ] 

ಇಗೋ ನೋಡು ಕುಸುಮಾ, ಇನ್ನು ರೇಗ್ಲೋಗುತ್ತೆ ನನಗೆ. 
ಅಷ್ಟ ಕೃನಕಾಶ ಕೊಡಬೇಡ ....... ತೆಗ್ಯೇ ಬಾಗ್ಲೂ ....... 
[ ಬಾಗಿಲನ್ನು ದಬದಬ ಹೊಡೆಯುವನು, ] ಇನ್ನು ಮೋಡು, 
ಅನ್ಯಾಯವಾಗಿ ಏಟು ಬೀಳುತ್ತೆ... ಆಂ?.... ಬೀಳ್ಳೀಂದ್ಯಾ? 
ಹಾಗಾದ್ರೆ ತೆಗೀ ಮತ್ತೆ ಬಾಗ್ಲೂ ... ತೆಗೀತೀಯೋ ಇಲ್ವೇ 

[ ಈಚಿ ಬಂದು, ] 
ಇವಳು ಯಾವ ಉಪಾಯೆಕ್ಕೂ ಜಗ್ಗೋಹಾಗೇ ಇಲ್ವಲ್ಲಾ ! 
ಬಾಗಿಲು ತೆಗೆದರೇ ಆಲ್ಪೇ ಉಪಾಯ? .... ಬೆಳಗಾಗೋ 
ತನಕ ಈ ಛಳೀಲಿ ಸಾಯೋ ಗತಿ ಬಂತಲ್ಲಾ |! ಹುಂ! 

[(ಕ) ಕಟ್ಟಿಯಮೇಲೆ ಕುಳಿತು ಸ್ಪಲ್ಪಹೊತ್ತು ಯೋಚಿಸಿ 

ಒಂದು ನಿರ್ಧರಕ್ಕೆ ಬರುವನು. ಅಮೇಲೆ ಬಾಗಿಲ ಚಿಲಕವನ್ನೂ 


೧೨ 


ಕೈಯಲ್ಲಿರುವ ಛತ್ರಿಯನ್ನೂ ನೋಡುವನು. ಎದ್ದು ಮುಂದಕ್ಕೆ 
ಬಂದು, ] 
ಈ ಮಾವಿನಕಾಯಿ ಹೀಗೆ ಕಲ್ಲಿಗೆ ಉದುರೋದಿಲ್ಲ ಇದಕ್ಕೆ 
ತಕ್ಕ ಮಂತ್ರ ಹಾಕಬೇಕು. ನಾಟಕದಿಂದತಾನೇ ಇಷ್ಟೆಲ್ಲಾ 
ಆಗಿರೋದು? ಇದನ್ನು ನಾಟಕದಿಂದಲೇ ಸರಿಪಡಿಸಬೇಕು. 
ಈ ಛತ್ರಿ ಈ ಚಿಲಕಕ್ಕಿರಲಿ 

[ ಮೆಲ್ಲನೆ ಹೋಗಿ, ಬಾಗಿಲು ಚಿಲಕ ಹಾಕಿ, ಛತ್ರಿಯನ್ನು 
ನಿಃ ಶಬ್ದವಾಗಿ ಚಿಲಕಕ್ಕೆ ತಗುಲುಹಾಕಿ, (ಯ) ಎಂಬಲ್ಲಿಗೆ ಬಂದು, 
ತಾನು ಮಾಡಿರುವ ಉಪಾಯವನ್ನು ನೆನೆದು ಹಿಗ್ಗು ವನು. ಆಮೇಲೆ, 
(ರ) ಎಂಬಲ್ಲಿಗೆ "ಮೋಹಿನಿ ಎಂಬವಳು ಬಂದು ನಿಂತಿರುವಂತೆ 
ಭಾವಿಸಿ, ಅನಳನ್ನು ನೋಡಿ ಕೈ ಹಿಸುಕಿಕೊಳ್ಳುತ್ತ: ] 
ಯಾರು! ಮೋಹಿನಿ!!... ಅಯ್ಯೋ ಅಯ್ಯೋ, ಮೋಹಿನೀ, 
ಇಲ್ಲೀಗ್ಯಾಕೆ ಬಂದ್ಯೇ ನೀನೂ? 

[(ರ) ಎಂಬಲ್ಲಿಗೆ ಸರಿದು, ಬುಸುಗುಟುತ್ತ , ಸ್ತ್ರೀಕಂಠದಲ್ಲಿ:] 
" ಇಲ್ಲೀಗ್ಯಾಕ್ಬಂದ್ಯೆ?' ! ಕೈೇಳೋದ್ನೋಡ್ಲಿಲ್ಲ ! ಕಾದೂ 
ಕಾದೂ ಸಾಕಾಯ್ತು ನನಗೆ ಮಲ್ಲಿಗೇ ಚನ್ಪರದಲ್ಲಿ. ಅಲ್ಲಾ, 
ಹನ್ನೊಂದು ಘಂಟೆಗೆ ಸರಿಯಾಗಿ ಮಲ್ಲಿಗೇ ಚಸ್ಪರಕ್ಕೆ ಬರ್ತಿ 
ನೀಂತ ಹೇಳಿಬಿಟ್ಟ Ro 

[ (ಯೆ) ಎಂಬಲ್ಲಿಗೆ ಬಂದು, ಪುರುಷಕಂಠದಲ್ಲಿ :] 
ಹುಶ್‌ ! ಮೆಲ್ಲಗೆ ಮಾತ್ನಾಡು, ನಿನ್ನ ದಮ್ಮಯ್ಯ ... ಒಳಗೆ 
ಎದ್ದಿ ದಾಳೆ, ಕೇಳಿಸಿಬಿಟ್ಟೀತು! .... ಸುಧಾರಿಸ್ಟ್ರೋ, ಬುಸು 
ಗುಟ್ರಾ ಇದೀಯಲ್ಲಾ ನಾಗರಹಾನಿಷ್ಟಾಗೇ | 


೧೩ 
[ (ರೆ) ಎಂಬಲ್ಲಿಗೆ ಸರಿದು, ಸ್ತ್ರೀಕಂಠದಲ್ಲಿ :] 
ಕೇಳಿಸ್ಸೀಂತಾಲೇ ಮತ್ತೆ ... ಅಲ್ಲಾ, ಮನೇಲೂ ಇಲ್ಲಾ, 
ಮಲ್ಲಿಗೇ ಚಪ್ರಕ್ಕೂ ಬರ್ಲಿಲ್ಲೂ 1 ಎಲ್ಲೀಗ್ಲೋಗಿತ್ತು ಸವಾರೀ? 
[(ಯ) ಎಂಬಲ್ಲಿಗೆ ಬಂದು, ಪುರುಷಕ೦ಂಠದಲ್ಲಿ :] 
ಇನ್ನೇನ್ನತಿ | ... ಸ್ವಲ್ಪ ಮುಂದಕ್ಕಾ, ಮೆಲ್ಲಗ್ಮಾತಾಡೂ 08 
ನೋಡೂ, ಮೆಲ್ಲಗ್ಮಾತಾಡಿದ್ರೆ ಎಲ್ಲಾ ಹೇಳ್ತೀನಿ. 
[(ರ) ಎಂಬಲ್ಲಿಗೆ ಸರಿದು, ಸ್ತ್ರೀಕಂಠದಲ್ಲಿ :] 
ಇಂಥಾ ಬೆಲ್ಲದಂಥಾ ಮಾತಿಗೇನು ಕಡಮೆ? ... ಅಲ್ಲಾ, 
ನೀವು ತರ್ತೀನೀಂತ ಹೇಳಿದ್ದದ್ದೆಲ್ಲೀ? 
[ (ಯೆ) ಎಂಬಲ್ಲಿಗೆ ಬಂದು, ಪುರುಷಕಂಠದಲ್ಲಿ:] 
ಏನ್ಹೇಳಿದ್ದೆ ಮೋಹಿನೀ, ... ಜ್ಞಾಸಕ ಇಲ್ಲ. 
[ (ರೆ) ಎಂಬಲ್ಲಿಗೆ ಸರಿದು, ಸ್ತ್ರೀಕಂಠದಲ್ಲಿ : ] 
ಪತಿಸೇವಾ ಬಳೇ .... 
[(ಯ) ಎಂಬಲ್ಲಿಗೆ ಬಂದು, ಪುರುಸಕಂಠದಲ್ಲಿ;] 
ನಿನಗ್ಯಾತಕ್ಕೇ ಪಕಿಸೇವಾ ಬಳೇ? 
[ (ರ) ಎಂಬಲ್ಲಿಗೆ ಸರಿದು, ಸ್ತ್ರೀಕಂಠದಲ್ಲಿ :] 
ಈಗೇನ್ತಂದಿಲ್ಲಾತಾನೇ? .... [ಬಿಕ್ಕಿ ಬಿಕ್ಕಿ ಅಳುತ್ತ, ಗಟ್ಟಿ 


ಯಾಗಿ : ] ಇಷ್ಕೊತ್ತೂ, ಕಾದಿದ್ದಕ್ಕೆ ಇಷ್ಟೇನೇ ಪ್ರತಿಫಲಾ?.., 
ಳಂ, ಉ್ಥಂ, ಕ 


೧೪ 


[ (ಯ) ಎಂಬಲ್ಲಿಗೆ ಬಂದು, ಪುರುಷಕಂಠದಲ್ಲಿ;] 
ಅಯ್ಯೋ, ಮೆಲ್ಲಗಳೇ. ಮೆಲ್ಲಗತ್ತರೆ ನಾಳೆ ತಂದುಕೊಡ್ತೀನಿ 
160 [ ಬಾಗಿಲುಕಡೆ ನೋಡಿ,] ಅಯ್ಯೋ, ಒಳಕ್ಕೇಳ್ಸೇಬಿಡ್ತು ! 
ಬಾಗಿಲೆಳೀತಾ ಇದಾಳೆ .... ಅವಳಿನ್ನು ಹೊರಗೆ ಬಂದ್ರೆ, 
ನನಗೂ ನಿನಗೂ ಇಬ್ರಿಗೂ ಆಗುತ್ತೆ ಪೂಜೆ. ಹೋಗು 
ನೀನಿಲ್ಲಿಂದ ಮೊದ್ದು .. ಹೋಗೂ, ನಾಳೆ ಖಂಡ್ರ ತಂದ್ಕೊ 
ಡ್ತೀನಿ, 

[(ರ) ಎಂಬಲ್ಲಿಗೆ ಸರಿದು, ಸ್ತ್ರೀಕಂಠದಲ್ಲಿ:] 
ನಾಳೆ, ನಾಳೆ, ನಾಳೆ! ಎಂಡೇನ್ಸೇಳಿದ್ರೂ ನಾಳೆ ! .... ತಾಳಿ, 
ನಿಮಗ್ಬುದ್ದೀ ಕಲಿಸ್ತೀನಿ. [(ಇ) ಬಾಗಿಲಕಡೆ ಹೋಗುವನು. ] 

[ (ಯೆ) ಎಂಬಲ್ಲಿಗೆ ಬಂದು, ಪುರುಷಕಂಠದಲ್ಲಿ :] 
ಅಯ್ಯೋ ಅಯ್ಯೋ ಚಿಲಕಕ್ಷಾಕೆರೋ ಛತ್ರಿ ತೆಗೀತಾಳಲ್ಲಾ, 
ಇನ್ನೇನ್ನತಿ | [(ಇ) ಬಾಗಿಲಕಡೆ ಹೋಗುತ್ತ,] ಬೇಡ, ಬೇಡ, 
ನನ್ನಾಣೆ ಬೇಡ. 

[ ಬಾಗಿಲಿಗೆ ಇನ್ನೂ ಹತ್ತಿರಹೋಗಿ, ಸ್ತ್ರೀಕಂಠದಲ್ಲಿ:] 
ಬಿಡೀಂದ್ರೆ ಕೈನಾ ... ಬಿಡ್ತೀರೋ ಇಲ್ವೋ .... [ಬಾಗಿಲನ್ನು 
ಕುರಿತು:] ಕುಸುಮಾದೇವೀ, ಕುಸುಮಾದೇನೀ, ಇನ್ನೂ 
ಜಗ್ಗೆಳೀರ್ರೀ ಬಾಗಲ್ಲಾ -- ಆ ಛತ್ರೀ ಬಿದ್ದೋಗೋಹಾಗೇ 


ಸಾಲ್ದು ಸಾಲ್ಲೂ, ಇನ್ನೊ ಜೋರಾಗಿ... ಊಂ, 
ಹಾಗೇ! ರುಖಾಡ್ಸಿ ಇನ್ನೊಂದ್ಸಲ ... ಇಗೋ, ಬಾಯಿ 


ಮೇಲೆ ಮಾತ್ರ ಕೈಮುಚ್ಛೋಕ್ಸರಬೇಡಿ ವಸಂತ್‌. ಇಗೋ, 
ಬೇಡಿ ಬೇಡೀ, ... 


೧೫ 
[ ಸ್ವಲ್ಪ ಸರಿದು, ಕೈ ಕೊಡವುತ್ತ, ಪುರುಷಕಂಠದಲ್ಲಿ:] 
ಅಹಹಾ ! ಕಟ್ಟಿಬಿಟ್ಯಲ್ಲೇ ಕೈನಾ! ರಕ್ತಬಂತೂ! ಎಷ್ಟು 
ರೋಷಾನೇ ನಿನಗೇ! [ಬಾಗಿಲಬಳಿ ಹೋಗಿ, ಛತ್ರಿಯನ್ನು 
ಅಷುಕಿಕೊಂಡು, ] ಬೇಡಾ ಬೇಡಾ, ತೆಗೀಬೇಡಾ. 

[ ಹಾಗೇ ಪಕ್ಕಕ್ಕೆ ತಿರುಗಿ, ಸ್ತ್ರೀಕಂಠದಲ್ಲಿ:] 
ಬಿಡೀಂದ್ರೆ ಛತ್ರೀನಾ ... ಆಕೆ ಪಾಪ, ಹೊಡಕೋತಾ 
ಇದಾಳೆ ಒಳಗೆ! ನೋಡಿ, ಅನ್ಯಾಯವಾಗಿ ನೀವು ಛತ್ರಿ 
ಮುರಿಧಾಕಿಬಿಡ್ತೀರಿ, ಆಕೆ ಬಾಗಿಲು ಮುಧಾಕಿಬಿಡ್ತಾಳೆ ! 

[ಹಾಗೇ ಇತ್ತ ತಿರುಗಿ, ಪುರುಷಕ೦ಠದಲ್ಲಿ: ] 
ನೀ ಹೊರಶೋಗು ಮತ್ತೆ, ನಾ ತೆಗೀತೀನಿ. 

[ ಹಾಗೇ ಅತ್ತ ತಿರುಗಿ, ಸ್ತ್ರೀಕಂಠದಲ್ಲಿ:] 
ಹೊರಕೋಗ್ಕೀನಿ, ಆಕೆ ಸಂಗ್ಡ ಸ್ವಲ್ಪ ಮಾತಾಡ್ಬಿಟ್ಟೂ. 


[ ಹಾಗೇ ಇತ್ತ ತಿರುಗಿ, ಛತ್ರಿಯನ್ನು ಬಲವಾಗಿ ಎಳೆಯುತ್ತ, 
ಪುರುಷಕಂಠದಲ್ಲಿ : ] 


ಉಂ, ಉಂ, ಎಷ್ಟು ಶಕ್ತಿ ಇದೆ ಇವಳಿಗೆ | [ ಛತ್ರಿಯನ್ನು 
ಬೀಳಿಸಿ] ತುಂಡೇ ಆಗ್ಲೋಯ್ತಲ್ಲೇ ಛತ್ರೀ! 
[ ಅಲ್ಲೇ ಅತ್ತ ತಿರುಗಿ, ಸ್ತ್ರೀಕಂಠದಲ್ಲಿ :] 
ಇನ್ನು ಚಿಲಕಕ್ಕಾಕ್ಕೈ ಹಾಕ್ತೀರಿ, ತೆಗೀರ್ರೀ .... 
[ ಬಾಗಿಲು ತೆಗೆದು, ಹೊಸಿಲೊಳಕ್ಕೆ ಪ್ರವೇಶಿಸಿ, ಸಕ್ಕಕ್ಕೆ ತಿರುಗಿ, 
ಸ್ಕೀಕಂಠದಲ್ಲಿ:] 
ಇ [xd 
ಇಲ್ನೋಡಿ, ಕುಸುಮಾದೇನೀ, ನಿಮ್ಮೆಜಮಾನ್ರೂ ಅರ್ಧ 


೧೬ 


ನಾರೀ ವೇಷ ಹಾಕ್ಕೊಂಡ್ಪಂದಿದಾರೆ. ಇಷ್ಟು ಮಾಡ್ತಿದ್ರೆ 
ನೀವು ಬಾಗಿಲು ತೆಗೀತಾ ಇದ್ರಾ? 
[ ಅಲ್ಲೇ ನಗುತ್ತ, ಪುರುಷಕಂಠದಲ್ಲಿ :] 

ಅಸ್ಲಹ್ಹ ! ಕುಸುಮಾ, ಕ:ಸ.ಮಾ, ಇಷ್ಟನುಮಾನನೇ 
ನಿನಗೆ ನನ್ಮೇಲೇ? [ಹೊರಕ್ಕೆ ಅಂಗೈ ನೀಡಿ ತೋರಿಸುತ್ತ,] 
ಇಲ್ನೋಡು, ಹೊರಗೆ ಮೋಹಿನೀನೂ ಇಲ್ಲಾ, ಯಾರೂ 
ಇಲ್ಲ! [ ಹೊಸಿಲಮೇಲೆ ಬಿದ್ದಿರುವ ಛತ್ರಿಯನ್ನು ತೆಗೆದುಕೊಂಡು,] 
ನೋಡಿದ್ಯಾ, ಛತ್ರೀನೂ ತುಂಡಾಗಿಲ್ಲ! ... ಅಂತು, ಒಬ್ಬನ 
ಸಂಗಡಲೇ ನಾಟಕ ಆಡಿಸಿಬಿಟ್ಯಲ್ಲೇ!! ಅಹ್ಹ ಹ್ಲೆಹ್ಟೆಹ್ಟೆ ಗ! 


[ ತೆಕೆ ಬೀಳುವುದು] 


೨. ಸಂಪೂರ್ಣ -- 


ಲಾಯರ ಪ್ರಯಾಣ 


ಕಥಾಸಾರಾಂಶ 


ನಿದ್ರೆಯಿಂದ ಎದ್ದ ಕೂಡಲೇ 
ಒಂದುಸಲ ಕಿಟಿಕಿಯಿಂದ 
ಹೊರಗೆ ನೋಡುವುದು 
ಒಳ್ಳೆಯದು. 


ರಾಯಲ್ಪಿ 
ಪ್ರದರ್ಶನವೊಂದಕ್ಕೆ ರೊ. ೫ 


ಫಿ 


ದ್ರ ತೆ 





ಪಾತ್ರವಿವರ 
ಲಾಯರು: ಮಧ್ಯ ವಯಸ್ಸು. [ಜರತಾರಿ ಕಂಬಿ ಅಂಚಿನ 
ಕಟ್ಟೆ ಸಂಚಿ; ಟ್ವಲ್‌ಷರ್ಬ ; ಮೋಟುಕ್ಕಾಪ್‌ ; 
ದುಂಡುಮೀಸೆ ; ಹಣೆಯಲ್ಲಿ ಬೊಟ್ಟು ; ಎಡಗೈ 
ಬೆರಳಿಗೆ ಒಂದು ಉಂಗುರ; ಜೇಬಿನಲ್ಲಿ ಕರವಸ್ತ್ರ,] 


ಸಳ 
ಥಿ 
ಯಿದ್ದೂರಲ್ಲಿ ಲಾಯರ ಮನೆಯ ಅಂತಃಪುರ. ಅದರ 
ನಕ್ಷೆ ಹೀಗಿದೆ: -.. 
9 





ಗಾರ 
es ಘು 
ils [1 [ನ 
| A 

ಲ 
| 4 ತ) ಇ 
— J 
ಆ, ಇ: ಬಾಗಿಲುಗಳು, 
ಉ: $೬4 





೨೧ 


: ಆಯಾಸ ಕುರ್ಚಿ, ಇದರ ಮುಂದೆ ಒಂದು ಜೊತೆ 


ಜೋಡು ಇವೆ. 


: ದಿಂಬು ಕುರ್ಚಿ. 
೫. 


ಮಂಚ. ಸೊಗಸಾದ ಹಾಸಿಗೆ, ರಗ್ಗು ಮತ್ತು ತೆರೆ 
ಉಳ್ಳದ್ದು. ತೆರೆಯು ಮುಂದುಗಡೆ ತೆರೆದಿರುವುದು. 
ಚಸ್ಸರದ ಕಂಭಗಳ ಮೇಲ್ಭಾಗದಲ್ಲಿ ಹಿತ್ತಾಳೆಯ 
ಕಟ್ಟುಗಳು ಮಿನುಗುತ್ತಿರುವುವು. 


: ದುಂಡು ಮೇಜು. ಚಿತ್ರವಸ್ತ್ರ ಹೊದಿಸಿದೆ. ಮೇಲೆ 


ಒಂದು ಟಿಲೆರ್ಫೋ, ಮತ್ತು ಆರು ಘಂಟಿಗೆ ಸರಿಯಾಗಿ 
ಅಲಾರಂ ಹೊಡೆಯುವ ಗಡಿಯಾರ, ಇವೆ. 


: ಮೇಜು, ವಸ್ತ್ರ ಹೊದಿಸಿದೆ. ಮೇಲೆ ಟಿಲಿರ್ಫೋ' 


ಕೋಶ್ಕ ರೈಲ್ವೇ ಸೈಡ್‌, ಲಾಯರ ದೊಡ್ಡ ಡಯರಿ, 
ಟೂತ್‌ ಪೇಸ್ಟ್‌, ಟೂತ್‌ ಬ್ರಷ್‌, ಸೋಪ್‌ ಬಾಕ್ಸ್‌, 
ಥರ್ಮೋಫ್ಲಾ ಸ್ಕ್‌ನಲ್ಲಿ ಕಾಫೀ, ಒಂದು ಕನ್ನಡಿ, ಇವೆ, 


: ಉಡುಪಿನ ನಿಲುವು. ಮೇಲೆ ಎರಡು ಟಿವಲು, ಒಂದು 


ಕರೀ ಲಾಂಗ್‌ಕೋಟ್‌, ಮೈಸೂರು ಶೈಲಿಯಲ್ಲಿ ಸುತ್ತಿದ 
ಜರೀ ರುಮಾಲು, ಶಲ್ಯ, ವಾಕಿಂಗ್‌ಸ್ಟಿಕ್‌, ಇವೆ. 
ಮತ್ತು ಇದರ ಮುಂದೆ ಒಂದು ತೊಗಲಿನ ಸ್ಯೂಟ್‌ 
ಕೇಸ್‌ ಇದೆ. 


ರ್ಕ ಲ: ಸ್ಥಳ ಸಂಕೇತಗಳು, 


೨೨ 
[ಎದುರು ಗೋಡೆಯ ಸುಧೈ ಒಂದು ತಾರೀಖು ಪಟ್ಟಿ, ಮತ್ತು 
ಎರಡು ಭಾರಿ ಚಿತ್ರಪಠಗಳು ಹಾಕಿವೆ. ] 


ಈ ನಾಟಕದಲ್ಲಿ ಅಲ್ಲಲ್ಲಿ ಕೊಟ್ಟಿರುವ ಅಕ್ಷರ ಸಂಕೇತಗಳು 
ಈ ನಕ್ಷೆಗೆ ಅನ್ವಯಿಸುತ್ತವೆ. 


ಹಾಲ 
ಸಾಯಂಕಾಲ ೫-೫೮ ಘಂಟೆಯಿಂದ ಮುಂದಕ್ಕೆ ಸ್ವಲ್ಪ ಕಾಲ. 
ತೆರೆಯಶಿಂದೆ 


ತೆಕೆಯಹಿಂಡೆ, (ಅ) ಬಾಗಿಲ ಬಳಿ, ಒಂದು ಮೇಜಿನ ಮೇಲೆ 
ಎರಡು ಪೋಸ್ಟ್‌ ಕಾರ್ಡ್‌ ಸಿದ್ಧವಾಗಿರುವುವು. 





ಲಾಯರ ಪ್ರಯಾಣ 





[ ಮಂಚದಮೇಲೆ ಲಾಯರು ನಿದ್ರಿಸುತ್ತಿರುವರು. ಅವರ ತಲೆ (ಯ) 
ಕಡೆಗೆ ಇರುವುದು. ಪ್ರೇಕ್ಷಕರ ಕಡೆಗೆ ಮುಖಮಾಡಿಕೊಂಡು 
ಎಡಸಕ್ಕದಲ್ಲಿ) ಮಲಗಿರುವರು. ಕಾಲಿನ ಮೇಲೆ ಮಾತ್ರ ರೆಗ್ಗು 
ಹೊಡೆದಿರುವರು. ] 


[ತೆಕೆ ಏಳುವುದು] 


ಲಾಯರು 
[ ಕನಸು ಕಾಣುತ್ತ ಗಟ್ಟಿಯಾಗಿ ಮಾತಾಡಿಕೊಳ್ಳುವರು : ] 
ಒಂದೂ ಏಳೂ. ಎಂಟು! ... [ಸ್ವಲ್ಪ ಹೊತ್ತಿನ ಮೇಲೆ, ] 


ಎಂಟೂ ಏಳೂ. ಹದಿನೈದು! ... [ಸ್ವಲ್ಪ ಹೊತ್ತಿನ ಮೇಲೆ] 
ಹದಿನ್ಳೈದೂ ಏಳೂ -- ಇಪ್ಪತ್ತೆರಡು! ... ಈ ತಿಂಗಳು 
ಒಂದನೇ ತಾರೀಖು ಗುರುವಾರ. ಆದ್ದರಿಂದ ಇಫ್ಪತ್ತೆರಡನೇ 
ತಾರೀಖೂ ಗುರುವಾರವೇ | ಹಾಗಾದರೆ ನಿನ್ನೆ ಇಪ್ಪತ್ಮೂರು 
ಶುಕ್ರವಾರ, ಈ ಹೊತ್ತು ಇಸತ್ನಾಲಕ್ಕು ಶನಿನಾರ! ಓಹೋ! 
[ ಎಂದು ಎದ್ದು ಕುಳಿತು, ಸುತ್ತಲೂ ನೋಡಿ, ] 
ನಿನೋ ಕನಸು! ... [ಕಿರುನಗೆಯಿಂದ] ||, ಹುಂ! ... 
[ ಹುಬ್ಬು ಗಂಟಿಟ್ಟು, ] ಆಗ್ಲೇ ಜೆಳಕಾಗಿಬಿಟ್ಟಿ ದೇ 1 ಘಂಟಿ 
ಎಷ್ಟಾಗಿದ್ಯೋ ಈಗ! .... 


[ ಗಡಿಯಾರವು ಆರು ಘಂಟಿ ಅಲಾರಂ ಹೊಡೆಯುವುದು. 
(ತ); ಹೋಗಿ ಅಲಾರಂ ನಿಲ್ಲಿಸಿ, ಗಡಿಯಾರವನ್ನು ಕುರ್ಚಿಯ 
ಕಡೆಗೆ ತಿರುಗಿಸಿಟ್ಟು, (ರ) ಎಂಬಲ್ಲಿಗೆ ಬಂದು, ಹುಬ್ಬು ಮೇಲಕ್ಕೆ 
ಮಾಡಿ, ] 
ಆರು ಘಂಟಿ ಆಯ್ತು. ಇನ್ನು ಎದ್ದುಬಿಡೋಣ. ...... 
[ ಸುಂಚದಕಡೆ ನೋಡಿ, ] ಎಡ ಮಗ್ಗುಲಲ್ಲಿ ಎದ್ದಾಗಾಯ್ತಲ್ಲಾ, 

[ಎಂದು ಮತ್ತೆ ಮಲಗಿದ ಶಾಸ್ತ್ರ ಮಾಡಿ, ಬಲ ಮುಗ್ಗು ಲಲ್ಲಿ 
ಎದ್ದು ಹಾಸಿಗೆಯ ಮೇಲೇ ಕುಳಿತು, ] 

ಉತ್ತಿಸ್ಕೋತ್ತಿಸ್ಕ ಗೋವಿಂದ. ಉತ್ತಿಷ್ಠ ಗರುಡಧ್ವಜ | 
ಉತ್ತಿಷ್ಠ ಕಮಲಾಕಾಂತ--ಉತ್ತಿಷ್ಠ ಜಗತ4ಸಪತೇ ॥॥ 

[ ಎದ್ದು, (ರ) ಎಂಬಲ್ಲಿಗೆ ಬಂದು, ಹಸ್ತಗಳನ್ನು ಸವರಿ 
ಕೊಂಡು ನೋಡಿಕೊಳ್ಳುತ್ತ, ] 

ಕರಾಗ್ರೇ ವಸುಧಾಲಕ್ಷ್ಮೀ--ಕರಮಥ್ಯೇ ಸರಸ್ವತೀ | 
ಕರಮೂಲೇ ಸ್ಥಿತಾ ಗೌರ ಪ್ರಭಾತೇ ಕರದರ್ಶನಂ ॥| 
ಅಹಲ್ಯಾ ದ್ರೌಪದೀ ತಾರಾ-ತಾರಾಮಂಡೋದರೀ ತಥಾ! 
ಪಂಚಕನ್ಯಾಃ ಪಠೇನ್ನಿತ್ಯಂ--ಮಹಾಪಾತಕ ನಾಶನಂ 


[ (ಈ) ಬಾಗಿಲ ಬಳಿಗೆ ಹೋಗಿ, ] 
ಲೋ, ಹುಡುಗಾ, .., ಹುಡುಗಾ, ... ಹೆಂಡೇದಲ್ಲಿ ನೀರು 
ಕಾದಿದ್ಯೇ ಸ್ನಾನಕ್ಕೇ?.... ಆಂ... ಇಲ್ವೇ? ... ಹಾಗಾ 
ದ್ರೇ, ಮೊದಲು ಎಲೆಕ್‌ಬ್ರೀ್‌ ಸ್ವಿಚ್‌ ಹಾಕಿಬಾ ಹೋಗು, 
ಹಂಡೇಗೆ; ನೀರು ಕಾಯ್ದಿ. ಸ್ನಾನಾಮಾಡಜೇಕು ಜಾಗ್ರತೆ... 


೨೫ 


ನಿನೋ ಅದು ಗೊಣಗೋದೂ? ಹೇಳಿದಷ್ಟು ಕೆಲಸಮಾಡು 
ಹೋಗು, ... [ಈಚೆ ಬನತ್ತ,] ಒಳ್ಳೇ ಅವಸ್ಥೆ ಬಂತಲ್ಲಾ 
ಈ ಜವಾನ್ರ ಹುಡುಗನ ಸಂಗಡ ನನಗೇ! ಮನೇವು 
ಊರಲ್ಲಿದ್ದಿಪ್ರೆ, ಏಳೋ ಹೊತ್ತಿಗೆ ನೀರು ಸಿದ್ಧವಾಗಿರ್ತಾ 
ಇತ್ತೂ .... ಹೆಂ!.... 


[ ಶತಪಥ ಹಾಕುತ್ತ, ] 


ಸೊಗಸಾದ ನಿದ್ರೆ ಬಂತು!.... ಕೊನೇಲಿ ಏನೋ ಕನಸು! 
ಯಾಕೋ ತಾರೀಖು ಲೆಕ್ಕ ಹಾಕ್ತಾ ಇದ್ದೆ, ಕನಸಿನಲ್ಲಿ! .... 
ಓಹೋ, ಇಪ್ಪತ್ನಾಲಕ್ಲೇ ತಾರೀಖು ಶನಿವಾರ ಅಲ್ರೇ ಈ 
ಹೊತ್ತೂ? ... [ತಾರೀಖು ಪಟ್ಟ ನೋಡಿ, ] ... ಹೌದು, 
ಶನಿವಾರ -- ಇಪ್ಪತ್ನಾಲಕ್ಕು. ... ಹಾಗಾದ್ರೆ ಈ ಹೊತ್ತೇ 
ದೇವರ ಬೆಟ್ಟದಿಂದ ಮನೇವ್ರು ಬರೋದೂ | ... ಹೌದು 
“ ಶುಕ್ರವಾರ ದೇವರ ಸೇವೆ ಮುಗಿಯುತ್ತೆ ; ಶನಿವಾರ ಬೆಳಗ್ಗೆ 
ಕಾರ್‌ ಕಳಿಸಿ, ವಾಪಸ್‌ ಬರೋದಕ್ಕೆ” ಅಂತ ಹೇಳಿದ್ದು. 
ಹೆಂಗಸರು, ಹುಡುಗರು, ಕಾದಿರ್ತಾರೆ ಪಾಪ, ದೇವರ ಬೆಟ್ಟಿ 
ದಲ್ಲಿ ! ಮೊದಲು ಅಲ್ಲೀಗೆ ಕಾರ್‌ ಕಳಿಸಿಬಿಡಬೇಕು .... ಆ 
ಡ್ರೈವರ್‌ ಗೋಪಾಲ್‌ ಇನ್ನೂ ಎಷ್ಕೊತ್ತಿಗೆ ಬರ್ತಾನೋ 
ನಿನೋ | ... [(ಇ) ಕಡೆ ನೋಡಿ,] |... ಯಾರು? ಹಿ 
ಗೋಪಾಲ್‌ ! ಬಂದ್ಯಾ? ... 


[(ಇ) ಬಾಗಿಲ ಬಳಿ ಹೋಗಿ: ಅಲ್ಲಿ ತೆರೆಯಲ್ಲಿ ಗೋಪಾಲ್‌ 
ನಿಂತಿರುವಂತೆ ಭಾವಿಸಿ, ] 


೨೬ 


ಗೋಪಾಲ್‌, ಹೊತ್ತಿಗೆ ಸರಿಯಾಗಿ ಬಂದ್ಯಲ್ಲ .... ಕಾರ್‌ 
ಸಿದ್ಧವಾಗಿದ್ಯೇ ?.... ಆಂ)... ಮನೇಮುಂದೆ ನಿಲ್ಸಿದೀಯೋ? 
ಗುಡ್‌ !.... ಸರ್ತಿ ಹಾಗಾದ್ರೆ ನೀನೀಗ್ಲೇ ಕಾರ್‌ ತಕೊಂಡ್ಕೂ 
ದೇವರ ಬೆಟ್ಟಿ ಕ್ಲೋಗೀ. ಮನೇವ್ರಸೈಲ್ಲ್‌ ಕರಕೊಂಡ್ಬಂದ್ಬಿಡು- 
ಕಾರ್‌ ಕಳಿಸಿ ಸೀನೀಂತ ಹೇಳಿದ್ದೆ; ರಾಮು ಕಾದಿರ್ತಾನೆ ಪಾಸ! 
ವಿನ್ಮಸಾ, ಮೂವಕ್ಕೆರಡು ನೆ ನಿಂತೆ ಹೋಗೋದು, ಮೂವಕ್ತೆ 
ರಡು ; ಮೈಲಿ ಬರೋದು. ಈಗ ಹೊರಟರೆ ಇನ್ನೆರಡು ಮೂರು 
ಫಘಂಟೀ ಒಳಗಾಗಿ ವಾಪ್ರು ಬಂದುಬಿಡಬಹುದು. ಕಾರ್‌ 
ಸ್ಪೀಡ್‌ ಮೇಲೇ ಹೋಗ್ಲಿ ... ಆಂ? ... ಊಂ, ಬೆಟ್ಟಿದ್ಮೇ 
ಲಕ್ಯೇ ತಕೊಂಡ್ಹೋಗಿಬಿಡು ಕಾರು — ಹ್ಯಾಗಿದ್ರೂ ರಸ್ತೆ 
ಮಾಡಿದಾರಲ್ಲ ಬೆಟ್ಟಿ ದ್ಮೇಲಕ್ಕೆ ! ಇದೂ ಅಲ್ಲೇ ಸಾಮಾನೆಲ್ಲ 
ತಕೊಡು ಬೆಟ್ಟಿ ಇಳಿಯೋದು ಅವರ ಫೈ ಲಾಗೋದಿಲ್ಲ ಜಾ 
ಈಗ್ಲೇ ಹೊರಟುಬಿಡು; ನೀ ಬಂದ್ಮೇಲೆ ಇನ್ನೂ ಭಾಳಾ 
ಕೆಲಸ ಇದೆ ಇಲ್ಲಿ. 


[ (ಲ) ಎಂಬಲ್ಲಿಗೆ ಬಂದು, ] 


[ ಯೋಚಿಸಿ, ತನ್ನಲ್ಲಿ :].. ಅಥವಾ ಈ ಹೊತ್ತು ಕೋರ್ಟ್‌ 
ನಲ್ಲಿ ಅಂಥಾ ಮುಖ್ಯವಾದ ಕೇಸುಗಳ್ಳಾವೂ ಇಲ್ಲೇ ಇದ್ರೆ 
ನಾನೇ ಹೋಗಿ ಬಂದ್ರೂ ಹೋಗಿ ಬರಬಹುದು ದೇವರ 
ಬೆಟ್ಟಕ್ಕೆ -ಬೆಟ್ಟದ್ಮೇ (ಲೆ ದೇವರದರ್ಶನ ಮಾಡಿಕೊಂಡು, ಮನೇ 
ವ್ರನ್ನೆಲ್ಲಾ ಕರಕೊಂಡು ಬಂದ್ಹಾಗಾಗುತ್ತೆ ... ಕೇಸುಗಳ್ಳಾ 
ನ್ಯಾವಿವ್ಯೋ ನೋಡೋಣ ಡಯರೀಲಿ, 


೨೭ 


[ ಡಯರಿಯನ್ನು ತೆರೆದು ನೋಡುತ್ತ, ] 
ಈ ವೂರು ಕೋರ್ಟ್‌ನಲ್ಲಿ ಏನೂ ಇಲ್ಲಾ ... ಆದ್ರೇ... 
[ಇನ್ನೊಂದು ಪಂಕ್ತಿ ನೋಡಿ,] ಓಹೋ, ಯಿಲ್ಹೂರ” ಕೋರ್ಟ್‌ 
ನಲ್ಲಿ ಕ್ರಿಮಿನಲ್‌ ಕೇಸಿಸೇ! ಸೆರ್ಷ್ಷ ಮುನ್ನೂರಾ ಎರಡು !! 
ಹಾಗಾದ್ರೆ ಯಿಲ್ಲೂರಿಗ್ಗೊ ರಟ್ಲೋಸ್ಫೇಕೀಗಾ ! ಕಕ್ತಿಗಾರ್ರ 
ಬಂದಿರ್ತಾರೆ; ಹೋಗದೇ ಇದ್ರೆ ಹ್ಯಾಗೆ? .... ಆದರೆ ಕಾರ್‌ 
ದೇವರ ಬೆಟ್ಟಕ್ಕಳಿಸಿಬಿಟ್ರೆ ನಾನು ಯಿಲ್ಲೂರ್‌ಗ್ಲೋಗೋ 


ಧ್ಯಾಗೇ? ೬೬೬. [(ಇ) ಬಳಿಗೆ ಹೋಗಿ, ] ಗೋಪಾಲ್‌, ಎ 
ಗೋಪಾಲ", ....... ಹೋಗೇ ಬಿಟ್ಟಿ ಅನನು! ...... [ ಈಚೆ 


ಬಂದು, ] ಹಾಗಾದ್ರೆ ಯಿಲ್ಲೂರಿಗೆ ರೈಲ್‌ನಲ್ಲೇ ಹೋಗ 
ಬೇಕಾಯ್ತು !.... ರೈಲ್‌ ಎಸ್ಕೊತ್ತಿಗ್ಲೊ೭ಡುತ್ತೊೋ ಯಿಲ್ಲೂ 
ರಿಗೆ! .... ಇಲ್ಲೆಲ್ಲೋ ರೈಲ್ವೇ ಗೈಡ್‌ ಇತ್ತಲ್ಲಾ ... ಇಲ್ಲೇ 


ಇದೆಯಲ್ಲ... 
[ (೫) ಕುರ್ಚಿಯಲ್ಲಿ ಕುಳಿತು ರೈಲ್ವೇಗೈಡ್‌ ತೆರೆದು ಓದುವನು : ] 
“ ಯಿದ್ದೂರ್‌--ಯಿಲ್ದೂರ್‌ ಸೆರ್ಕ್ಸ.... ಬ್ರಾಡ್‌ ಗೇಜ್‌.... 
ಮೆಯಿಲ್‌ಟ್ರಿಯಿನ್‌....ಸಾಯೇಕಾಲ ಏಳು ಘಂಟ್ಲೀ...” 
ಅದರೆ ಪ್ರಾತಃಕಾಲ ಹೊರಡೋ ಟ್ರಯಿನ್‌ ಎಲ್ಲೀ? ... ಈಜೇ 
ಪುಟದಲ್ಲಿದೆಯಲ್ಲ! .... [ ಓದುನನು; ] 
“ ಪ್ರಾತಃಕಾಲದ ಎಕ್ಸ್‌ಪ್ರೆಸ್‌ ...... ಯಿದ್ದೂರ್‌ನಿಂದ 
ಹೊರಡೋದು ಪ್ರಾತಃಕಾಲ ಏಳುಘಂಟಿಗೆ... ಯಿಲ್ದೂರ್‌ 
ಸೇಕೋದು ಹತ್ತೂ -- ನಲವತ್ತಕ್ಕೆ ... '' 


೨೮ 


[ ಗೈಡ್‌ ಮುಚ್ಚಿಟ್ಟು, ] 
. ಹಾಗಾದ್ರೆ, ಕೋರ್ಟ್‌ ನೇಳೇಗ್ದೊ ಗುತ್ತೆ ರೈಲು ಯಿಲ್ಲೂ 
.. [ ಗಡಿಯಾರ ನೋಡಿ, ] ಓ ಆರೂ ಕಾಲಾಗ್ತಾ ಬಂತು; 
ki ಮುಕ್ಕಾಲು ಘಂಟೀ ಒಳಗಾಗಿ ನಾನು ಕೆ ಲ್‌ನಲ್ಲಿರ 
ಬೇಕು! ಜಾಗ್‌ ಜಾಗ್ರತೆ ಹೊರಟುಬಿಡೋಣ. 


[ (ಯಂ) ಬಳಿ ಇರುವ ಸ್ಕೂರ್ಟಿಕೇಸ್‌ ತಂದು, (ತ) ಮೇಜಿನ 
ಮೇಲಿಟ್ಟು, ] 


ಇದೊಂದೇ ಸಾಕು ಪ್ರಯಾಣಕ್ಕೆ ... ಹಾಸಿಗೆ ಇನ್ಯಾತಕ್ಕೆ? 
ಸಾಯಂಕಾಲ ವಾಪ್ಟು ಬಂದೇಬರ್ತೆೇನಲ್ಲ! ... ಆರೈಲ್ವೇ 
ಗೈಡೂ, ಡಯರ್ಕಿ ಎರಡೂ ಇದರಲ್ಲಿ ಹಾಕಿಬಿಡೋಣ; 
ಇರಲಿ ... [ ಎರಡನ್ನೂ ಹಾಕಿ, ] | ಅಂಧಾಗೆ, ಆ ಕೇಸಿಗೆ 
ಸಂಬಂಧಪಟ್ಟಿ ಫೈಲುಗಳು ನಮ್ಮ ಚಿಕ್‌ ಪೇಟೀ ಆಫೀಸಿನಲ್ಲೇ 
ಇ ಚ್‌ ನಮ್ಮ iba ಅಚ ಸ್ಚಪ್ನ್ಕೋರು. ಇನ್ನೂ 
ಬಂದಿದಾರೋ ಇಲ್ವೋ, ಚಿಕ್‌ಪೇಟೀ ಅಫೀಸಿಗೆ ಇಷ್ಟೊತ್ತಿ 
ಗಾಗ್ಗೆ! ಹೇಳ್ತೆ ನಾನು; "ಶನಿವಾರ ಯಿಲ್ಲೂರ್‌ 
ಕೇಸಿದೆ, ಜಾಗ್ರತೆ ಬನ್ನಿ ಆಫೀಸಿಗೆ? ಅಂತ! ಬಂದಿದಾ 
ಕೇನೋ ನೋಡೋಣ. 
[ರ್ಫೋ ಚಕ್ರ ತಿರುಗಿಸಿ,] 

«ಹೆಲೋ, .... ಹೆಲೋ, .... ಚಿಕ್‌ಸೇಟೀ ಆಫೀಸೋ?..., 
ಅಚ್ಚಪ್ಪೋರು ತಾನೇ?.... ನಾನು, ಮನೇಯಿಂದ ಮಾತಾಡ್ತಾ 
ಇರೋದೂ |, ಆ, ಅಚ್ಛಪ್ಲೋರೇ, ಈಗ ನೀವೂ, ಆ 


೨೯ 


ಯಿಲ್ಲೂರ್‌ ಕ್ರಿಮಿನಲ್‌ ಕೇಸಿನ ಫೈಲುಗಳೆಲ್ಲಾ ತಕೊಂಡೂ, 
ಬೇಗ ರೈಲ್ವೇ ಸ್ಟೇಷನ್ನಿಗ್ಲೋಗೀ, ಸೆಕೆಂಡ್‌ ಕ್ಲಾಸ್‌ ಸೀಟ್‌ 
ರಿಸರ್ವ್‌ ಮಾಡ್ಸಿರೀ; ನಾನು ಜಟಕಾದಲ್ಲಿ ಬರ್ತೀನಿ ಸ್ಟೇಷ 
ನ್ಸಿಗೆ ಇಲ್ಲಿಂದ್ಲೇ ..., ಆಂ? ... ಊಂ, ಹೋಗಬೇಕೀಗಾ, 
ಮುಖ್ಯವಾದ ಕೇಸಲ್ವೇ? ಕೈಲ್‌ ನಲ್ಲೇ ಹೋಗಬೇಕು 
ಕಾರ್‌ ದೇವ ರಬೆಟ್ಟ ಕ್ಟೋಗಿದೆ...ಆಂ ?... ಅದೆಲ್ಲಾ ಆಮೇಲೆ 
ಕೈಲ್‌ನಲ್ಲಿ ಕೂತುಕೊಂಡೂ, ನಿಧಾನ್ಹಾಗಿ ಮಾತಾಡೋಣ. 
ಈಗ ಹೊತ್ತಿಲ್ಲ... ಅಂಧಾಗೆ ನೀವು ಸ್ಟೇಸನ್ನಿಗ್ಹೋಗ್ತಾ 
ದಾರೀಲೀ, ಒಂದು ಟೆಲಿಗ್ರಾಂ ಕಳಿಸಿಬಿಡಿ, ಆ ಯಿಲ್ಲೂರ್‌ 
ಅಡ್ವೊಕೇಟ್‌ ಕೋದಂಡ್ರಾಯರಿಗೆ; " ಹೊರಟದೇನೆ ; 
ರೈಲ್ವೇ ಸ್ಟೇಷನ್ನಿಗೆ ಕಾರ್‌ ಕಳಿಸಿ? ಅಂತೆ, ಟಿಲಿಗ್ರಾಂ ಬ 
ಯಿಲ್ಲೂರಲ್ಲಿ ನಾವು ಇಳಿಯುತ್ತೂ ಸ್ಟೇಷನ್ನಿಗೆ ಕಾರ್‌ ಬಂದಿದೆ. 
ಮೇಲಲ್ವೇ? ೬. ಆಂ! ._, ಅಲ್ಲಿ ಮೇಜಿನ ಡ್ರಾಯರ್‌ 
ನಲ್ಸಿಕೋ ದುಡ್ಡೇ ಬಳಸ್ಕೊಂಡಿರಿ ಸಧ್ಯಕ್ಕೆ — ಆಮೇಲೆ 
ನೋಡ್ಕೊಳ್ಳೋಣ. ” 

[ಸ್ಮೂಟ್‌ಕೇಸ್‌ ಸಮೇತ (ಈ) ಬಾಗಿಲ ಬಳಿಗೆ ಹೋಗಿ,] 
ಲೋ, ಹುಡುಗಾ, ... ಸ್ವಿಚ್‌ ಹಾಕಿದ್ಯಾ ಹಂಡೇಗೇ? 
ಸರಿ, ಈಗಾ, ಈ ಪೆಟ್ಟಗೇ ತಕೊಂಡೂ, ನೀನು ಕೈಲ್ವೇ 
ಸ್ಟೇಸನ್ನಿ ಗ್ಹೋಗು. ಹೋಗೀ, ಅಲ್ಲಿ ಸೆಟ್ಟಿಗೆ ಇಟ್ಕೊಂಡು 
ಕೂತಿರು, ಅಚ್ಛಪ್ನೋರು ಬರ್ತಾರೆ... ಆಮೇಲೆ ನಾನೂ 


ಬರ್ತೀನಿ ಸ್ನಾನಾಮಾಡಿಕೊಂಡು. ತಕೋ [ಸೆಟ್ಟಿಗೆ ಕೊಟ್ಟು] 
ಓಡು, 


೩೦ 
[ ಈಚೆ ಬಂದು] 

ಇಲ್ಲೀಗೆ ಕೆಲಸಗಳೆಲ್ಲಾ ಸಾಂಗ್ವಾಗಾಧಾಗಾದ್ವು. ಇನ್ನು 

ಹೋಗಿ ಸ್ನು ನಮಾಡಿಕೊಂಡು ಬರೋಣ--ನೀರೆಷ್ಟ ಕಂದಿದ್ರೆ 

ಅಸ್ಟೇ ಆಯ್ತು. 

[ (ಯ) ಬಳಿಗೆ ಹೋಗಿ, ಒಂದು ಟವಲು ಭುಜದಮೇಲೆ 
ಹಾಕಿಕೊಂಡು, ಇನ್ನೊಂದು ಟಿವಲು ಕೈಯಲ್ಲಿ ಹಿಡಿದು, ಟೂತ್‌ 
ಪೇಸ್ಟ್‌, ಟೂತ್‌ ಬ್ರಷ್‌, ಸೋಪ್‌ ಬಾಕ್ಸ್‌ ತೆಗೆದುಕೊಂಡು, (ಅ) 
ಬಾಗಿಲಕಡೆ ಹೋಗುತ್ತ, ಅಕಸ್ಮಾತ್ತಾಗಿ (ಉ) ಕಿಟಕಿಯಲ್ಲಿ ನೋಡಿ, 
ಆಶ್ಚರ್ಯದಿಂದ, ] 
ಇದೇನು! ಈ ಕಿಟಿಕೀಲಿ ಈ ಹೊತ್ತು ಹೀಗೇ !! ಸೂರ್ಯ 
ಈಜೀಕಡೆ ಹುಟ್ಟಿ ದಾನಲ್ಲಾ 1... ಇದು ಪಶ್ಚಿಮ ಅಲ್ವೇ? 
ಹೌದು, ಅದು ಪೂರ್ವ, ಇದು ಪಶ್ಚಿಮ--ಸಶ್ಚಿಮಕ್ಕೇ ನಾನು 
ಕಟಕಿ ಇಡಿಸಿರೋದು. .... ಹಾಗಾದ್ರೆ ಇದು ಹುಟ್ಟೋ 
ಸೂರ್ಯ ಅಲ್ಲ ಮುಖಗೋ ಸೂರ್ಯಾ! ಹಾಗಾದ್ರೆ ಇದು 
ಶನಿವಾರ ಪ್ರಾತಃಕಾಲ ಅಲ್ಲ, ಸುಕ್ರವಾರ ಸಾಯಂಕಾಲಾ |... 
[ ಅಕ್ಷತೆ ಮುಟ್ಟಿ ನೋಡಿಕೊಂಡು, ಹ.ಬ್ಬು ಮೇಲಕ್ಕೆತ್ತಿ ಇಳಿಸಿ, ] 
ಹೌದು, ಹೌದ್ಕು ಮಧ್ಯಾಹ್ನ ಊಟಮಾಡಿ ಮಲಗಿದೋನಲ್ವೇ 
ನಾನೂ! ... [ಸ್ವಲ್ಪ ಹೊತ್ತು ಕಣ್ಣು ಮಿಟುಕಿಸುತ್ತ ನಿಂತು] 
೬. ಅರರೆ ಮೊದಲು ಅಚ್ಚಪ್ಪೋರಿಗೆ ರ್ಫೋ ಮಾಡೋಣ.-.- 
ಬಕೆಟ್‌ ತಕೊಂಡು ಬಿಟ್ಟಾರು! 

[ಎನ್ನುತ್ತ ಬೇಗ ಬೇಗ ರ್ಫೋ ಬಳಿಗೆ ಹೋಗಿ, ಟೂತ" 
ಪೇಸ್ಟ್‌ ವಗೈರೆ ರ್ಫೋ ಬಳಿ ಇಟ್ಟು, ಬೇಗ ಬೇಗ ಫೋ ಚಕ್ರ 
ತಿರುಗಿಸಿ, ] 


೨೧ 


« ಹಲೋ, ಹಲೋ ... [ಇನ್ನು ಸ್ವಲ್ಪ ಗಟ್ಟಿಯಾಗಿ] 
ಹೆಲೋ  €... ಆಂ? ಬಂದಿರೋ? ಅಲ್ಲ ಇಷ್ಕೊ 
ತ್ತೇನ್ರೀ ರ್ಥೋ ಹತ್ರ ಬರೋದಕ್ಕೇ? ಚನ್ನಾಯ್ತು 
ಏನಾದ್ರೂ ಅಗ್ಲಿ ... ಆಂ? ಏನ ಅದೂ?.,... 
[ ಇದ್ದಕ್ಕಿದ್ದಂತೆ ಕಣ್ಣರಿಳಿಸಿ, ಕೈ ನಡುಗಿಸುತ್ತ ದಿಗ್ಸ )ಮೆ 
ಯಿಂದ] | ಏನೂ | ಶ್ರೀರಾಮಯ್ನನೋರ 
ಮನೇನೇ!! k 

[ರ್ಫೋ ಮೇಲೆ ಕೈಮುಚ್ಛ ] 
ಅನಸರದಲ್ಲಿ ಯಾವುದೋ ನಂಬರ್‌ ತಿರುಗಿಸಿಬಿಟ್ಟಿ ನಲ್ಲಾ ! 
ಏನ್ಮಾಡೋದೀಗಾ? .... ಚಿಂತೆಯಿಲ್ಲ... 


[ರ್ಫೋನಲ್ಲಿ] 
« ನಮಸ್ಕಾರ ಶ್ರೀರಾಮಯ್ಯನೋರೇ, wi ಘಂ 
ಯಜಮಾನ್ರು ಮನೇಲಿಲ್ವೇ! ... ಆಂ, ಊಂ, 


ಯಾರೂ ಅಲ್ಲಾಮ್ಮಾ, ನಾನೇ.” 
ಹುಶ್‌!!... [ ರ್ಫೋ ಕೆಳಗಿಟ್ಟು, (ಚ) ಕುರ್ಚಿಯಲ್ಲಿ ಕುಳಿತು, 
ಕರವಸ್ತ್ರದಿಂದ ಗಾಳಿ ಸೋವಿಕೊಳ್ಳುವನು. ] 
[ ಮತ್ತೆ ರ್ಫೋ ಹಿಡಿದು, ] 


ಒಂದೂ, ಎರಡೂ, ಮೂರೂ, ನಾಲ್ಕೂ, ಐದು [ ಎಂದು 
ಹೇಳುತ್ತ ಎಚ್ಚರದಿಂದ ಚಕ್ರ ತಿರುಗಿಸಿ, ] 


“ ಹಲ್ಲೋ, .... ಹಲ್ಲೋ .... ಹೆಲ್ಲೋ «....'' 


as 
[ರ್ಫೋ ಕೆಳಗಿಟ್ಟು] 
ಹೊರಟ್ಟೋಗಿದಾರೆ ಅಚ್ಚಪ್ನೋರು ಸ್ಟೇಷನ್ನಿಗೆ! ಟಕೆಟ್‌ 
ತಕೊಂಡೇ ಬಿಟ್ರೊೋ ಏನೋ! ... ಹುಂ, ಚಿಂತೆಯಿಲ್ಲ. 
ಒಂದ್ವೇಳೆ ಟಿಕೆಟ್‌ ತಕೊಂಡಿದ್ರೂ, ಅದನ್ನ ನಾಳೆ ಬೆಳಗಿನ. 
ರೈಲಿಗೆ ಬದಲಾಯಿಸಿಕೊಂಡ್ರಾಯ್ತು-- ಒಂದು ರೂಪಾಯಿ 
ತಾನೆ ಹೆಚ್ಚಿಗೆ ಕೊಡಬೇಕಾಗೋದು! ... ಆದರೆ ಈಗ 
ಯಿಲ್ಲೂರ್‌ ಸ್ಟೇಷನ್ನಿಗೆ ಕೋದಂಡ್ರಾಯ್ರು ಕಾರ್‌ ಕಳಿಸ್ತಾ 
ಕೋ ಏನೋ! .... ಆಗ್ಟೋಯ್ಕಲ್ಲ--ಟಿಲೆಗ್ರಾಂ ಹೋಗಿರುತ್ತೆ 
ಇಸ್ಕೊತ್ತಿಗೆ ಏನ್ಮಾಡೋದು? ... ಕಾರೂ... ಅರ್ಧದಾರಿ 
ಹೋಗಿರುತ್ತೆ ದೇವರಬೆಟ್ಟಿದ ರಸ್ತೇಲಿ. .... ಒಳ್ಳೇದಾಯ್ತು 
ನಾಳೆ ಬೆಳಗ್ಗೆ ಕಳಿಸೋ ಕಾರು ಈಗಲೇ ಕಳಿಸಿಧಾಗಾಯ್ತು. 
ಅಷ್ಟೇ ತಾನೇ? 
[ (ಅ) ಬಾಗಿಲ ಕಡೆ ನೋಡಿ,] 
ಯಾರು? ಓಹೋ, ಪೋಸ್ಟ್‌ ಬಂತೋ [ ಎಂದು (ಅ) ಬಾಗಿಲ 
ಬಳಿ ಹೋಗಿ ಎರಡು ಪೋಸ್ಟ್‌ ಕಾರ್ಡ್‌ ತಂದು ಓದುವನು : ] 
ದೇವರಬೆಟ್ಟದಿಂದ 
“ ತೀ ತಂದೆಯವರ ಚರಣಸನ್ನಿಧಿಯಲ್ಲಿ, ಬಾಲಕ 
ರಾಮು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು 
ಉಭಯ ಕುಶಲ 
ಇಲ್ಲಿ ಜೀವರ ಸೇವೆ ಇನ್ನೂ ಮೂರು ದಿನ ನಡೆಯ 
ಬೇಕಾಗಿರುವುದರಿಂದ್ಕ ನಾವು ಇಲ್ಲಿಂದ ಮಂಗಳವಾಃ 


4 


ಹೊರಟು ಅಲ್ಲಿಗೆ ಬರುತ್ತೇನೆ. ಕಾರ್‌ ಶನಿವಾರ 
ಕಳಿಸಬೇಕಾದ್ದಿಲ್ಲಾ--ಮಂಗಳವಾರ ಕಳಿಸಿ. 
ಅಲ್ಲದೆ ನೀವು ಭಾನುವಾರವಾದರೂ ಪುರಸತ್ತು 
ಮಾಡಿಕೊಂಡು ದೇನರ ಸೇವೆಗೆ ಇಲ್ಲಿಗೆ ಬರಬೇಕೆಂದು 
ಮಾತೃಶ್ರೀಯವರು ಹೇಳುತ್ತಾರೆ. 
ಇಂತು 
ಶಿರಸಾಷ್ಟ್ರಾಂಗ ನಮಸ್ಕಾರಗಳು 
ರಾಮು. 


ವೃಥಾ ಕಾರ್‌ ಸಳಿಸಿಧಾಗಾಯ್ತಲ್ಲಾ ! ಈ ಗೋಪಾಲ್‌ 
ಅವರನ್ನೆಲ್ಲ ಹೊರಡಿಸಿಕೊಂಡು ಬಂದೇಬಿಡ್ಡಾನೋ ಏನೋ 
ಘರಾತ್ರಿ!! ಹುಂ! ... ಈ ಕಾರ್ಡ್‌ ಎಲ್ಲಿಂದ ಬಂದಿದ್ಯೋ 
ನೋಡೋಣ. [ಹಓಿದುನನು:] 
“ ಕೋದಂಡರಾವ್‌, ಬಿ. ಎ., ಬಿ. ಎಲ್‌., ಯಿಲ್ಲೂರ್‌ 
ಅಡ್ವೊಕೇಟ್‌. 
ಮಿಶ್ರರೇ,--ನಾಳೆ, ಅಂದರೆ ಇಪ್ಪತ್ನಾಲಕ್ಷೇ ಶನಿವಾರ, 
ಇಲ್ಲಿ ಮ್ಯಾಜಿಸ್ಟ್ರೇಟರ ಮನೇಲಿ ಮದುವೆ ಪ್ರಯುಕ್ತ 
ನಾಳೆ ನಡೆಯಬೇಕಾಗಿದ್ದ ಕೇಸುಗಳೆಲ್ಲಾ -ಅಡ್ಡರ್ನ್‌ 
ಅಗಿವೆ. ಅಡ್ಡರ್ನ್‌ ತಾರೀಖು ಮುಂದೆ ತಿಳಿಸುತ್ತೇನೆ. 
ಅಂತು ನಾ? ನೀವು ಇಲ್ಲಿಗೆ ಬರಬೇಕಾದ್ದಿಲ್ಲಾ. 
ತಮ್ಮ ವಿಶ್ವಾಸಿ 
ಕೋದಂಡರಾವ್‌ '' 


av 


ಚನ್ನಾಯ್ತು ! ಒಂದು ಮಾಡಿದರೆ ಇನ್ನೊ ಂದಾಗುತ್ತಲ್ಲಾ ! 
ಆ ಟಕೆಟ್‌ ನಾಳೆ ಬೆಳಗಿನ ರೈಲಿಗೂ ಬೇಕಾಗೋದಿಲ್ಲ! ... 
ಅಥವಾ ಅಚ್ಚಸ್ಪೋರಿನ್ನೂ ಟಿಕೆಟ್‌ ತಕೊಂಡೇ ಇಲ್ವೇ! .... 
ಇಲ್ಲೇ ಯೋಚನೆ ಮಾಡೋದಕ್ಕಿಂತ. ನಾನೇ ರೈಲ್ವೇ ಸ್ಟೇಷ 
ಕ್ಷಿಗ್ಲೋಗಿ ಬರೋದು ಮೇಲು, ಹ್ಯಾಗಾದ್ರೂ ಆಗ್ಲಿ, [ಗಡಿಯಾರ 
ನೋಡಿ] ಇನ್ನೂ ಆರ್ಧಘಂಟಿ ಇದೆ .... ಅಂತು ಎದ್ದೇ ಇದೇ 
ನಲ್ವೆ ನಾನೂ? ....ಹೌದು ಥರ್ಮೊ ಪಾಸ್ಟ್‌ ನಲ್ಲಿ ಮಧ್ಯಾಹ್ನ 
ಕಾಫೀ ತರಿಸಿಟ್ಟದ್ದು ಹಾಗೇ ಇದೆಯಲ್ಲ! [ಬೇಗ ಕಾಫೀ ಕುಡಿದು] 
ಎದ್ದಿದೀನಿ, ಅನುಮಾನ ಏನೂ ಇಲ್ಲ. 
[ ಲಾಂಗ್‌ ಕೋರ್ಟ ಧರಿಸುತ್ತ,] 

ಈ ಗಡಿಯಾರಗಳಿಂದ .... ಘಂಟೀ ಸಂಖ್ಯೆ ಗೊತ್ತಾಗುತ್ಯೇ 
ಹೊರತು, ಹಗಲೇ ರಾತ್ರೀನೇ, ಪ್ರಾತಃಕಾಲನೇ, ಸಾಯಂ 
ಕಾಲವೇ ಅನ್ನೋದೇ ಗೊತ್ತಾ ಗೋದಿಲ್ಲಾ ! .... [ತಾರೀಖು 
ಪಟ್ಟ ಕಡೆ ನೋಡಿ,] ಈ ತಾರೀಖು ಪಟ್ಟಿಗಳೂ ಅಷ್ಟೆ--ಇವು 
ಗಳಲ್ಲಿ ವಾರಕ್ಕೂ ತಾರೀಖಿಗೂ ಲಗತ್‌ ಮಾಡಿರ್ತಾನೆ; ಆ 
ಪೈಕೆ ಯಾವುದಾದರೂ ಒಂದು ತಪ್ಪಿದರೆ ಇನ್ನೊಂದೂ ತಪ್ಪಿ 
ಬಿಡುತ್ತೆ! .... [ಗುಂಡಿಗಳನ್ನು ಹಾಕಿಕೊಳ್ಳುತ್ತ ] ಶುಕ್ರವಾರ 
ಸಾಯಂಕಾಲಾನ ಶನಿವಾರ ಪ್ರಾತಃಕಾಲಾಂತ ತಿಳುಕೊಂಡು 
ಬಿಟ್ಟಿ ! ಅದಕ್ಕೇ ಅಚ್ಛಪ್ನೋರು “ ಈಗ್ಲೇ ಹೊರಡ್ತೀರಾ, 
ಈಗ್ಲೇ ಹೊರಡ್ತೀರಾ? ” ಅಂತ ಅಷ್ಟು ಸಲ ಕೇಳಿದ್ದು ಫೋ 
ನಲ್ಲಿ! .... ಅದಕ್ಕೇ ಆ ಹುಡುಗ ಹಂಡೇದಲ್ಲಿ ನೀರು ಕಾಯ್ಗೋ 
ದಕ್ಕೆ ಗೊಣಗಿದ್ದು! ... ಛೇ ಛೇ ಛೇ, ಏನೇನೋ ನಡೆಸಿ 


೩೫ 


ಬಿಟ್ಟೀ ನಲ್ಲಾ ಕಾರ್ಯ ಸಾಂಗವಾಗೀ! .... [ ರುಮಾಲು 
ಕೈಯಲ್ಲಿಡಿದುಕೊಂಡು, ] ಇನ್ಮೇಲೆ ನಿದ್ರೆಯಿಂದ ಏಳುತ್ಲೂ, 
ನೊದಲು ಒಂದ್ಸಲ ಕಟಕೀಲಿ ನೋಡೋದೆಳ್ಳೋದು. 
ಹಾಗಂತ ಒಂದು ಬೋರ್ಡ್‌ ಬರೆಸೀ, ಈ ಮಂಚಕ್ತಗಲ್ಪಾಕ 
ಬೇಕು ಜೋರ್ಡ್‌ ನಾಳೇನೇ ಬರೆಸಿಬಿಡಬೇಕು--“ಕಿಟಿಕೀಲಿ 
ನೋಡು'' ಅಂತ ದಪ್ಪಕ್ಷರಗಳಲ್ಲಿ! ... ಈಗ ರೈಲ್ವೇ ಸ್ಪೇಷ 
ಸ್ನಿಗ್ಹೋಗಿ ಬರೋಣ ಮೊದಲು. 


[ ಎಂದು ರುಮಾಲು ಹಿಂದುಮುಂದಾಗಿ ಧರಿಸಿ, ವಾಕಿಂಗ್‌ 
ಸಿಕ್‌, ಜೋಡು, ಸಮೇತ ಜರ್ಬಿನಿಂದ ಹೋಗುತ್ತಿರುವನು (ಅ),] 


ಬ 
[ ತೆಕೆ ಬೀಳುವುದು] 


— ಸಂಪೂರ್ಣ 





ಎ ಬಿ. ಸುಬ ಯ್ಯ ಅಂಡ್‌ ಸಸ, ಬೆಂಗಳೂರು ಸಿಟಿ 
ಕ) 


ಶ್ರೀರಸಾಗರರ ಗ್ರಂಥಗಳು 


ಶಾಮಣ್ಣನ ಸಾಹಸ (ನಾಟಕ) ೦೧೦ ೦ 
ನಿಶ್ಚಿತಾರ್ಥ 23 ೦0೧೨ '0 
ನಿತ್ಯನಾಟಕ ಖಃ ೦೮ ೦ 
ದೀಪಾವಳಿ ಹ ೦೧೨ ೦ 
ನಮ್ಮೂರಿನ ಪಶ್ಚಿಮಕ್ಕೆ ನ ೦ ೬ ೦ 
'ವಿಕೆಪಾಶತ್ರಾಭಿನಯಗಳು : 

ಮಲ್ಲಿಗೇ ಚಪ್ಪರ (ನಾಟಕ) 0 ೬ ೦ 

ಲಾಯರ ಪ್ರಯಾಣ 
ನೆಪೋಲಿಯನ್‌ ಬೋನಪಾರ್ಟಿ | 

(ಜೀವನ ಚರಿತ್ರೆ) ಬ ಜು 
ಸಂಗೀತ ಸಾಮ್ರಾಜ್ಯ (ನಾಟಕ) ; ಅಟ್ಟೆ ನಲ್ಲಿದೆ 
ಚಪ್ಪಾಳೇ ವೈದ್ಯ ಶಿ 81 
ಮೊಮ್ಮಗನ ಮಡದಿ $5 3 
ವೀಳ್ಯ (ಕಥಾಸಂಗ್ರಹಃ »» 
ಸತ್ಯ ಪುಸ್ತಕ ಭಂಡಾರ, 


ಬೆಂಗಳೂರು ನಗರ. 


